ಕರ್ನಾಟಕ ವಿಧಾನ ಪರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1674 


ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


14/03/2022 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಆರೋಗ್ಯ & ಕುಟು೦ಬ ಕಲ್ಯಾಣ 
ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


ಸಂ 


ಪ್ರಶ್ನೆ 


ಉತ್ತರ 


ಅ) 


ಗದಗ ಜಿಲ್ಲೆಯ "ಜಿಮ್ಸ್‌" 
ಮೆಡಿಕಲ್‌ ಕಾಲೇಜಿಗಾಗಿ 450 
ಹಾಸಿಗೆಯ ಹೊಸ ಆಸ್ಪತ್ರೆ 
ನಿರ್ಮಾಣ ಕಾರ್ಯ 
ಪ್ರಾರಂಭವಾಗಿದೆಯೇ; ಈ 
ಆಸ್ಪತ್ರೆಯಲ್ಲಿ ಯಾವ ಯಾವ 
ಸೂಪರ್‌ ಸೈಶಾಲಿಟಿ 
ವಿಭಾಗಗಳನ್ನು ಪ್ರಾರಂಭಿಸಲು 
ಉದ್ದೇಶಿಸಲಾಗಿದೆ; (ಮಾಹಿತಿ 
ನೀಡುವುದು) 


ಗದಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಗದಗನಲ್ಲಿ 450 
ಹಾಸಿಗೆಗಳ ನೂತನ ಆಸ್ಪತ್ರೆಯ ನಿರ್ಮಾಣ ಕಾಮಗಾರಿ 
ಪ್ರಾರಂಭವಾಗಿರುತ್ತದೆ. ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ 
Neurology, Nephrology, Urology Cathlab 
ವಿಭಾಗಗಳನ್ನು ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ. 


ಆ) 


ಹೊಸ ಆಸ್ಪತ್ರೆಯ ನಿರ್ಮಾಣ 
ಕಾರ್ಯದ ಭೂಮಿ ಪೂಜಿ 
ಯಾವಾಗ ಮಾಡಲಾಗಿದೆ ಮತ್ತು 
ಕಟ್ಟಡ ಪೂರ್ತಿಗೊಳಿಸಲು 
ಗುತ್ತಿಗೆದಾರರಿಗೆ ನಿಗದಿಪಡಿಸಿದ 
ಅವಧಿ ಎಷ್ಟು; 


ಹೊಸ ಆಸ್ಪತ್ರೆಯ ನಿರ್ಮಾಣ ಕಾರ್ಯದ ಭೂಮಿ 
ಪೂಜಿಯು ದಿನಾ೦ಕ:05.09.2018 ರಂದು ಮಾಡಲಾಗಿ 
ಟೆಂಡರ್‌ದಾರರಿಗೆ ನಿವೇಶನ ಹಸ್ತಾಂತರ ಮಾಡಲಾಯಿತು 
ಮತ್ತು ಕಟ್ಟಡ ಪೂರ್ತಿಗೊಳಿಸಲು ಗುತ್ತಿಗೆದಾರರಿಗೆ 
ನಿಗಧಿಪಡಸಿದ ಅವಧಿ 15 ತಿಂಗಳು ಆಗಿರುತ್ತದೆ. ಅದರಂತೆ, 
ದಿನಾ೦ಕ:04.12.2020 ರಂದು ಮುಗಿಸಬೇಕಾಗಿ 
ಅವಧಿಯನ್ನು ನಿಗಧಿಪಡಿಸಲಾಗಿರುತ್ತದೆ. 


ಇ) 


ಈ ಆಸ್ಪತ್ರೆ ನಿರ್ಮಾಣಕ್ಕೆ 
ಮಂಜೂರಾದ ಅನುದಾನ 
ಎಷ್ಟು; ಇಲ್ಲಿಯವರೆಗೆ 


ಗುತ್ತಿಗೆದಾರರಿಗೆ ನೀಡಿದ ಹಣ 


| ಎಷ್ಟು? 


ರೂಗಳಲ್ಲಿ 
ಇಲ್ಲಿಯವರೆಗೆ 
ನೀಡಿದ/ 
ಖರ್ಚಾದ ಹಣ 


450 
ಆಸ್ಪತ್ರೆ 
ನಿರ್ಮಾಣಕ್ಕೆ ಈ 
ವರೆಗೂ 
ಬಿಡುಗಡೆಯಾದ 
ಅನುದಾನ 
88,32,52,000.00 


450 ಹಾಸಿಗೆಗಳ ಹಾಸಿಗೆಗಳ 
ಆಸ್ಪತ್ರೆ ನಿರ್ಮಾಣ 


ಕಾಮಗಾರಿ ಮೊತ್ತ 


114,42,74,000.00 88,32,52,000.00 


ಕಡತ ಸಂ; ಎಂಇಡಿ 


ಎಂ ಎಸ್‌ ಎಫ್‌ 2022 


ಆರೋಗ್ಯ & ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಜಿವರು. 


